ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಬ್ರಾಹ್ಮಣ ಅಬಿವೃದ್ದಿ ಮಂಡಳಿ ಕುರಿತು 


ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು): 


1203 (1335) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬ್ರಾಹ್ಮಣ ಅಭಿವೃದ್ದಿ ಮಂಡಳಿಯ ಕಾರ್ಯಸೂಜಚಿಗಳೇನು ಮತ್ತು ಇದರ ಸ್ವರೂಪವೇನು; ಜಿಲ್ಲಾ 
ಮಟ್ಟಿದಲ್ಲೂ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಘಟಿಕಗಳನ್ನು ತೆರೆಯಲಾಗುವುದೆಳ; ಸದರಿ ಅಭಿವೃದ್ಧಿ 
ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟು; ಜಿಲ್ಲಾವಾರು ಪ್ರಾತಿನಿಧ್ಯ ನೀಡಲಾಗುವುದೆ; 


(ಆ) ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ಕಾರ್ಯಾರಂಭ ಮಾಡಿದೆಯೇ; 


(ಇ) ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯು ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ 
ಸಹಕರಿಸುತ್ತದೆ? 


